ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 771 
2 ಸದಸ್ಯರ ಹೆಸರು ಶ್ರೀ. ಎನ್‌. ಅಪ್ಪಾಜಿಗೌಡ 
3 ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು § 
4 ಉತ್ತರಿಸಬೇಕಾದ ದಿನಾಂಕ 10.03.2020 
ಕ ಪ್ರ್ನೆ ಉತ್ತರ 
ಅ) [ಕಳೆದೆ p) ವರ್ಷೆಗಳಿಂದ ಹೌದು. 
ತೋಟಗಾರಿಕೆ ವಿಶ್ವವಿದ್ಯಾಲಯದ 
ಕುಲಪತಿಗಳ ಹುದ್ದೆ ಖಾಲಿ | ಕುಲಪತಿಗಳ ಹುದ್ದೆಯನ್ನು ಭರ್ತಿ ಮಾಡಲು ಅರ್ಜಿಗಳನ್ನು 
ಇರುವುದು ಸರ್ಕಾರದ ಗಮನಕ್ಕೆ | ಆಹ್ಹಾನಿಸಲಾಗಿದೆ. ಆಯ್ಕೆ ಸಮಿತಿಯು ಈ ಅರ್ಜಿಗಳನ್ನು 
ಬಂದಿದೆಯೇ; ಬಂದಿದ್ದಲ್ಲಿ | ಪರಾಮರ್ಶೆ ಮಾಡುತ್ತಿದ್ದು, ಅಂತಿಮ ಹಂತದಲ್ಲಿದೆ. 
ಕೈಗೊಂಡ ಕ್ರಮಗಳೇನು; ' 
ಆ) |ಸದರಿ ಹುಡ್ಡೆ "ಖಾಲಿ ಹೌದು: 
Festi ಅಡಳಿತ ಮತ್ತು | ್ಯದ್ರಾಲಯದ ಶಿಕ್ಷಣ ನಿರ್ದೇಶಕರನ್ನು ಪಭಾರಿ ಕುಲಪತಿಗಳಾಗಿ 
ಹಿನ್ನಡೆಯಾಗುತ್ತಿರುವುದು ಸರ್ಕಾರದ ನೇಮಿಸಲಾಗಿರುತ್ತದೆ. 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಕೈಗೊಂಡ ಕ್ರಮಗಳೇನು; \ ಈ 
ಇ) | ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ | ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯಲ್ಲಿ 


ಪ್ರಾಧ್ಮಾಪಕರು, ಸಹ ಪ್ರಾಧ್ಯಾಪಕರು. 
ಸಹಾಯಕ ಪ್ರಾಧಾಪಕರು ಮತ್ತು 
ಬೋಧಕೇತರ ಹುದ್ದೆಗಳು ಈ 
ಹುದ್ದೆಗಳ ಎಷ್ಟು ವರ್ಷಗಳಿಂದ 
ಖಾಲಿ ಇವೆ; ಸದರಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಮಾಡಲು 
ಸರ್ಕಾರ ಕೈಗೊಂಡ ಕಮಗಳೇನು? 


ಒಟ್ಟು 705 ಹುದ್ದೆಗಳು ಖಾಲಿ ಇದ್ದು, 

* 16 ಅಧಿಕಾರಿ, 27 ಪ್ರಾಧ್ಯಾಪಕರ, 59 ಸಹ ಪ್ರಾಧ್ಯಾಪಕರ, . 53 
ಸಹಾಯಕ ಪ್ರಾಧ್ಯಾಪಕರ, 320 ಬೋಧಕೇತರ ಹುದ್ದೆಗಳು ಮತ್ತು 
230 ಗ್ರೂಪ್‌ ಡಿ” ಹುದ್ದೆಗಳು 2016ನೇ ಸಾಲಿನಿಂದ 
ಇಲ್ಲಿಯವರೆಗೆ ಖಾಲಿ ಇರುತ್ತವೆ. 


ಈ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಕೆಳಕಾಣಿಸಿದ 
ಕಮಗಳನ್ನು ಕೈಗೊಳ್ಳಲಾಗಿದೆ. 
1) ಕಲ್ಯಾಣ ಕರ್ನಾಟಕ ಸೃಳೀಯ ವೃಂದದಡಿ 100 ಹುದ್ದೆಗಳನ್ನು | 
ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದೆ. 
2) 12 ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ 
ಅಧಿಸೂಚನೆ ಹೊರಡಿಸಲಾಗಿದೆ. 
115 ಹುದ್ದೆಗಳಿಗೆ ಬೋಧಕೇತರ ನೌಕರರನ್ನು ಬಡ್ತಿ ಮೂಲಕ 
ಭರ್ತಿ ಮಾಡುವ ಪಸ್ತಾವನೆ ಪರಿಶೀಲನೆಯಲ್ಲಿದೆ. 
10 ಗ್ರೂಪ್‌ ಹುದ್ದೆಗಳನ್ನು ಅನುಕಂಪ 
ನೇಮಕಾತಿಗಾಗಿ ಮೀಸಲಿರಿಸಲಾಗಿದೆ. 


ಮಾಡಲು 


3) 


4) “ಸಿ” ಆಧಾರಿತ 


HORTI 83 HGM 2020 


(ನಾನೌಯಣ ಗೌಡ) 


ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


